' ಕರ್ನಾಟಕ ವಿಧಾನ. ಪರಿಷತ್ತು 


: 01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1399 
02. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಡಾ॥ ವೈ.ಎ.ನಾರಾಯಣ ಸ್ಥಾಮಿ. 
-. ಆಕ್ಷಕರ ಕ್ಷೇತ್ರ 
03. ಉತ್ತರಿಸುವ ದಿನಾಂಕ : 23.09.2021 
04. ಉತ್ತರಸುವ ಸಚಿವರು. : ಮಾನ್ಯ ಗೃಹ ಸಚಿವರು. 
ಕ್ರಸಂ. 1 ಪ್ರಶ್ನೆ ಉತ್ತರ 
— 
ಅ) [ಐ.ಎಂಎ . ಹಗರಣದಲ್ಲಿ ' ನೇರವಾಗಿ | ಕ್ರಿಮಿನಲ್‌ ಪ್ರಕರಣ ಸಂಖ್ಯೆ ಆರ್‌.ಸಿ.14(ಎ)2019 
| ಭಾಗಿಯಾಗಿರುವ ಅಧಿಕಾರಿಗಳ ಹಾಗೂ (ಕಲಂ 406, 409, 420 ಐಪಿಸಿ ರೆ/ವಿ 120(ಬಿ)! 
ರಾಜಕಾರಣಿಗಳ ಹೆಸರುಗಳನ್ನು |ರ ಬಂಧ Mi ಹಗರಣದಲ್ಲಿ ಸಿವ 
ನಿಂ ನ್ಸಾ ಲ ಸಲ್ಲಿಸಲಾ 
ಸ ; ಈ ಕುರಿತು ಸಿಬಿ. ಕಿ Kk ಕಾ 
ತಿಳಿಸುವುದು 3 ಆರೋಪಿಗಳ ಪಟ್ಟಿಯಲ್ಲಿ ಈ ಕೆಳಕಂಡ 
ಕೋರ್ಟ್‌ಗೆ ಆರೋಪಪಟ್ಟಿ | ಹ್ಟೂಲೀಸ್‌ ಅಧಿಕಾರಿಗಳನ್ನು ಹೆಸರಿಸಿರುತ್ತಾರೆ. 
ಸಲ್ಲಿಸಲಾಗಿದೆಯೇ; 1. ಹೇಮಂತ್‌ ಎಂ ನಿಂಬಾಳ್ಕರ್‌, ಐಪಿಎಸ್‌, 
| 2. ಅಜಯ್‌ ಹಿಲೋರಿ, ಐಪಿಎಸ್‌ 
3. ಇ.ಬಿ.ಶ್ರೀಧರ್‌, ಪೊಲೀಸ್‌ ಉಪಾಧೀಕ್ಷಕರು 
4. ಎಂ.ರಮೇಶ್‌, ಪೊಲೀಸ್‌" ಇನ್ಸ್‌ಪೆಕ್ಟರ್‌ 
oo 5. ಪಿ.ಗೌರಿಶಂಕರ್‌, ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್‌ 
ಆ) [ಇದುವರೆಗೆ ಇಐ.ಎಂ.ಎ. ಹಗರಣದ [ಐ.ಎಂ.ಎ ಹಗರಣದ ಸಂತ್ರಸ್ತರಿಗೆ ಪರಿಹಾರ 
ಸಂತ್ರಸ್ಥರಿಗೆ ಯಾವ ರೀತಿಯ | ನೀಡಲು ಸರ್ಕಾರವು ಪ್ರತ್ಯೇಕ ಪ್ರಾಧಿಕಾರವನ್ನು 
'| ಪರಿಹಾರಗಳನ್ನು ನೀಡಲಾಗಿದೆ; ನೇಮಕ ಮಾಡಿರುತ್ತದೆ. 
[ಇ [ಇದುವರೆಗೆ ಎಷ್ಟು ಜನರು | ಇದುವರೆವಿಗೂ 54,826 ಜನರು ಐಎಂಎ 
ಮೋಸವಾಗಿರುವ ಕುರಿತು ದೂರು | ಪ್ರಕರಣದಲ್ಲಿ ಮೋಸವಾಗಿರುವ ಕುರಿತು ದೂರು 
ನೀಡಿರುತ್ತಾರೆ; ಈ ಕುರಿತು ಸರ್ಕಾರ [ನೀಡಿರುತ್ತಾರೆ. ಸರ್ಕಾರದ ಆದೇಶ ಸಂಖ್ಯೆ 


ಕೈಗೊಂಡ ಕ್ರಮಗಳೇನು? 


ಹೆಚ್‌ಡಿ 08 ಪಿಸಿಆರ್‌ 2019, ಬೆಂಗಳೂರು, 
ದಿನಾಂಕ.19/08/2019 ರಲ್ಲಿ 1 


Advisory(IMA) Bengaluru and its group 
entities ವಿರುದ್ಧ ಕಮರ್ಷಿಯಲ್‌ ಸೀಟ್‌ 
ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ73/2019 


Monetary 


ಪೊಫೀಸ್‌ ಠಾಣೆಗಳಲ್ಲಿ" ದಾಖಲಾಗಿರುವ 
ಪ್ರಕರಣಗಳನ್ನು ಸಿಬಿಐಗೆ ವರ್ಗಾಯಿಸಲಾಗಿದೆ. 


HD 31 SDN 2021 


